ಕಲಿಕಾ ತೊಂದರೆಗಳಿರುವ ಮಕ್ಕಳಿಗೆ ಸಮಾಜೋ-ಭಾವನ 


ಮಾಲಾ ಆರ್‌. ನಟರಾಜನ್‌ 


ಡಿಸ್ಲೆಕ್ಸಿಯಾ (ಅಥವಾ ಕಲಿಕಾ ವೈಕಲ್ಯ) ಅಂದರೇನು? 


ಡಿಸ್ಸೆಕ್ಕಿಯಾ ಇರುವ ಮಕ್ಕಳು ಇತರ ಮಕ್ಕಳಷ್ಟೇ 
ಚುರುಕಾಗಿರುತ್ತಾರೆ, ಆದರೆ ಅವರ ಸಾಮರ್ಥ್ಯ ಮತ್ತು ಶೈಕ್ಷಣಿಕ 
ಸಾಧನೆಯ ನಡುವೆ ಒಂದು ಅಂತರವಿರುತ್ತದೆ. ಅವರಿಗೆ 
ಕಲಕೆಯಲ್ಲ ಎದುರಾಗುವ ತೊಡಕುಗಳು ಅವರ ಬುದ್ಧಿಮತ್ತೆಯ 
ಸಮಸ್ಯೆಯಿಂದ (ಅವರ ಬುದ್ಧಿಮತ್ತೆಯ ಪ್ರಮಾಣವು (10) 
ಸಾಮಾನ್ಯವಾಗಿ ಇತರ ಮಕ್ಕಳಷ್ಟೇ ಅಥವಾ ಅದಕ್ಕಿಂತ 
ಹೆಚ್ಚನದ್ದಾಗಿರುತ್ತದೆ) ಉಂಟಾಗುವುದಿಲ್ಲ. ತೊಂದರೆಯಾಗುವುದು 
ಏಕೆಂದರೆ, ಅವರ ಮೆದುಳನಲ್ಲ ನರತಂತುಗಳ ವಿನ್ಯಾಸ 
ವಿಭಿನ್ನವಾಗಿರುತ್ತದೆ. ಅದು ಅವರು ಮಾಹಿತಿಗಳನ್ನು ಕ್ರೀಕರಿಸುವ 
ಮತ್ತು ಸಂಸ್ಥರಿಸುವ ಪ್ರಕ್ರಿಯೆಯ ಮೇಲೆ ಪರಿಣಾಮ ಜೀರುತ್ತದೆ. 
ಇಂತಹ ತೊಂದರೆಯುರುವ ಮಕ್ಕಳಗೆ ಹದಲು. ಕಾಗುಣಿತ 
ಗುರುತಿಸಲು, ಬರೆಯಲು ಅಥವಾ ಗಣಿತದಲ್ಲ ಕಷ್ಟವಾಗುತ್ತದೆ. 
ಅದರೊಂದಿಗೆ ಸಂಗತಿಗಳನ್ನು ಸಂಯೋಜಸುವುದು, 
ಯೋಜಸುವುದು ಮತ್ತು ಆದ್ಯತೆಗಳನ್ನು ನೀಡುವುದು, 
ಆವೇಗಾತ್ಕಾಕ ಮತ್ತು ಭಾವನಾತೃಕ ನಿಯಂತ್ರಣ ಮುಂತಾದ 
ಕಾರ್ಯಗಳನ್ನು ಅವರಿಗೆ 
ಕಷ್ಟವಾಗಬಹುದು. 


ನಿರ್ವಹಿಸುವಾಗಲೂ 


ಶಾಲೆಯ ಪರಿಸರದಲ್ಲ ಒಂದು ಮಗುವು ದಿನದ ಹೆಚ್ಚಿನ 
ಸಮಯದಲ್ಲ ತಾನು ಕಲತ ಶೈಕ್ಷಣಿಕ ಕೌಶಲಗಳನ್ನು 
ಪ್ರದರ್ಶಿಸುತ್ತಿರಬೇಕಾಗುತ್ತದೆ. ಅಂತಹ ಸನ್ನಿವೇಶದಲ್ಲ 
ಮಗುಪೊಂದು ಪಿದಲು, ಕಾಗುಣಿತ ಹೇಕಲು, ಹಲಗೆಯ ಮೇಲೆ 
ಬರೆದದ್ದನ್ನು ಕಾಪಿ ಮಾಡಲು. ಉತ್ತರ ಬರೆಯಲು. ಗಣಿತ 
ಮಾಡಲು ತಿಣುಕಾಡುವಾಗ ಬಹಳ ಸಲ ಶಿಕ್ಷಕರು ಮತ್ತು 
ಪಾಲಕರು ಹತಾಶರಾಗುತ್ತಾರೆ, ಹಾಗೂ ಸಹಪಾಠಿಗಳು ಆ 
ಮಗುವನ್ನು ನೋಡಿ ಅಪಹಾಸ್ಯ ಮಾಡುವ ಸಾಧ್ಯತೆಗಳೂ 
ಇರುತ್ತವೆ. ಆ ಮಗುವು 'ಯಾತಕ್ಲೂ ಬಾರದವ', "ಆಲಸಿ, 
ಅಥವಾ ' ಬಹಳ ಮಂದ' ಎಂಬ ಹಣೆಪಣ್ಣಗಳನ್ನೂ 
ನೀಡಲಾಗುತ್ತದೆ. ಆ ಮಗುವಿನ ಒಳತನ್ನು ಬಯಸುವ 
(ಹಿತವನ್ನೇ ಬಯಸುವ) ಪೋಷಕರು ಮತ್ತು ಶಿಕ್ಷಕರು 
" ಶೈಕ್ಷಣಿಕವಾಗಿ ಪ್ರಣತಿ ತೋರಿಸಬೇಕೆಂದರೆ ಅಭ್ಯಾಸ 
ಮಾಡಬೇಕು" ಎಂದು ಮಗುವನ್ನು ಅವಿರತವಾಗಿ 
ಒತ್ತಾಯುಸುತ್ತಿರುತ್ತಾರೆ. ಆಗ ಮಗುವು ತನ್ನ ಆ ಚಿತ್ರಣವನ್ನು 
ಮುರಿದು ತನ್ನ ಸಹಪಾಠಿಗಳ ಸಮಕ್ಕೆ ಬರಬೇಕು. 
ಸಹಪಾಠಿಗಳೊಂದಿಗೆ ಬೆರೆತುಕೊಳ್ಳಬೇಕು ಎಂಬ ಒತ್ತಡಕ್ಕೆ 
ಸಿಲುಕಿ ಕಷ್ಟಪಡುತ್ತಿರುತ್ತದೆ. ಹೆಚ್ಚನ ಸಲ ಈ ರೀತಿಯ 
ಅನುಭವಗಳು ಮಗುವನ್ನು ಭಾವನಾತ್ಯಕವಾಗಿ 


ಅಜೀಂ ಪ್ರೇಮ್‌ಜ ಯೂನಿಪರ್ಸಿಟ ಲರ್ನಿಂಗ್‌ ಕರ್ವ್‌, ಏಪ್ರಿಲ್‌ 2023 


ಘಾಸಿಗೊಳಸುತ್ತಿರುತ್ತವೆ ಮತ್ತು ಅದೇ ನಂತರ ಅವರ ಕಲಕೆ 
ಹಾಗೂ ಇತರ ಚಟುವಟಕೆಗಳಗೆ ಅಡ್ಡಬರುತ್ತಿರುತ್ತದೆ. ಒಂದು 
ಮಗುವಿನ ಭಾವನಾತ್ಮಕ ಆರೋಗ್ಯವನ್ನು ಮಗುವಿನ 
ಸಮವಯಸ್ಥ ಸಂಗಡಿಗರು, ಸ್ವಂತದ ಕುಟುಂಬ, ಶಾಲಾ ಶಿಕ್ಷಕರು 
ಮತ್ತು ಕೆಲಸಗಾರರು ನೇರವಾಗಿ ಪ್ರಭಾವಿಸುತ್ತಿರುತ್ತಾರೆ. ಕೆಲವು 
ಪರಿಸರಗಳಲ್ಲ ಸಂತಸದಿಂದ ಇರುವ ಮಗುವು ಇನ್ನೂ ಕೆಲವು 
ಪರಿಸರಗಳಲ್ಲ ದುಃಖದಿಂದಿರುತ್ತದೆ. ಉದಾಹರಣಿಗೆ ಓದುವ 
ಕಷ್ಟವಿರುವ ಮಗುವು ಹಟದ ಮೈದಾನದಲ್ಲ ಒಳ್ಳೆಯ ಸಾಧನೆ 
ತೋರಬಹುದು. ಅಲ್ಲ ಹಡುವ ಆಟಗಳ ಮಗುವು 
ಖುಷಿಯಿಂದ ಒತ್ತಡ ಮುಕ್ತವಾಗಿ ಪಾಲ್ಗ್ಲೊಳ್ಳುತ್ತದೆ ಮತ್ತು ಅಲ್ಲ 
ಅದಕ್ಕೆ ಒಂದು ರೀತಿ ತಾನು ಆರೋಗ್ಯದಿಂದ ಇದ್ದೇನೆ ಎಂಬ 
ಭಾವ ದೊರೆಯಬಹುದು. ಆದರೆ ಅದರ ಬದಲಗೆ ಹದಿನ 
ತರಗತಿಗಳ್ಲ ಅದಕ್ಕೆ ಆಗುವ ವೈಫಲ್ಯಗಳು ಮತ್ತು ಅದರಿಂದ 
ಎದುರಿಸಬಹುದಾದ ಅಪಹಾಸ್ಯ ಅದಕ್ಕೆ ಆಳವಾದ ಗಾಯವನ್ನೇ 
ಮಾಡುವ ಸಾಧ್ಯತೆ ಇದೆ; ಅದರ ಪರಿಣಾಮವಾಗಿ ಆ ಮಗುವು 
ನಿಧಾನವಾಗಿ ತರಗತಿಯೊಳಗೆ ತನ್ನದೇ ಕೋಶಪೊಂದರೊಳಗೆ 
ಬಂಧಿಯಾಗಬಹುದು. ಮನಸ್ಸನ್ನು ಜರ್ಜರಿತಗೊಳಸುವ 
ಅಂತಹ ಹೊರೆಯೊಂದನ್ನು ಹೊತ್ತು ಶಾಲೆಗೆ ಹೋಗುವ 
ಮಗುವಿಗೆ ಅದು ಎಂತಹ ಒತ್ತಡಮಯ ಬದುಕಾಗಬಹುದು 
ಎಂದು ನೀವೇ ಯೋಚಿಸಿ! 


ಈ ಮಗುವಿಗೆ ಹೇಗೆ ಸಹಾಯ ಮಾಡಬಹುದು? 
ಮೌಲ್ಯಮಾಪನ 


ಡಿಸ್ಸೆಕ್ಷಿಯಾ ಇರುವ ಮಕ್ಕಳು ತರಗತಿಯ ಇತರ ಮಕ್ಕಳಷ್ಟೇ 
ಚುರುಕಾಗಿರುತ್ತಾರೆ ಎನ್ನುವುದನ್ನು ಮತ್ತೊಮ್ಮೆ ನೆನಪಿಸುತ್ತೇನೆ. 
ಆದರೂ ಅವರಿಗೆ ಕಲಅಸುವಾಗ ಅವರು ಕಲಯುವಂತಹ 
ವಿಧಾನದಲ್ಲ ಕಲಸುವುದು ಬಹಳ ಅವಶ್ಯವಾಗುತ್ತದೆ. ಅಂದರೆ 
ಅಂತಹ ಕಷ್ಟವುಳ್ಳ ಪ್ರತೀ ಮಗುವಿಗೂ ಅಗತ್ಯವಾಗುವ ವಿಶಿಷ್ಟ 
ಕಅಕಾ ಶೈಅಯಲ್ಲ ಕಲಅಸಬೇಕಾಗುತ್ತದೆ. ಮಗುವಿನ 
ಸಾಮರ್ಥ್ಯಗಳನ್ನು ಬಳಸಿ ಮಗುವಿಗೆ ಅಗತ್ಯವಿರುವ 
ಕೌಶಲಗಳನ್ನು ರೂಪಿಸುವ ಪ್ರತ್ಯೇಕ ಶಿಕ್ಷಣ ಯೋಜನೆಯೊಂದು 
(IEP: Individualized education plan) ಅಂತಹ ಒಂದು 
ಬೆಂಬಲ ವ್ಯವಸ್ಥೆಯಾಗಬಲ್ಗುದು. ಈ ಪರಿಹಾರ ಬೋಧನೆಯು 
(remedial sessions) ವ್ಯವಸ್ಟಿತವಾದ, ಸ್ರಷ್ಟ ವಿನ್ಯಾಸಗಳನ್ನು 


ಹೊಂದಿದ. ಬಹು ಮಾದರಿಯ ಮತ್ತು ಬಹುಬಗೆಯ 
ಬುದ್ಧಿಮತ್ತೆಗಳೊಂದಿಗೆ (Multiple Intelligences) 
ಸಮನ್ನ್ವಯೀಕೃತಗೊಂಡ ವಿಧಾನವನ್ನು ಅಳವಡಿಸಿ- 


ಕೊಂಡಿರುತ್ತದೆ. ಒಂದು ಮಗುವು ಶೈಕ್ಷಣಿಕವಾಗಿ 
ಕಷ್ಟಪಡುತ್ತಿರುವುದಕ್ಕೆ ಅದಕ್ಕಿರುವ ಡಿಸ್ಟೆಕ್ಷಿಯಾ ಕಾರಣ ಎಂಬ 
ಅನುಮಾನವಿರುವಾಗ ಅಥವಾ ಆ ದೋಷವು ವೈದ್ಯಕೀಯವಾಗಿ 
ಖಚಿತಗೊಂಡಾಗ ಮಾತ್ರವೇ ಈ ವಿಶೇಷ ಶಿಕ್ಷಣ ಯೋಜನೆಯ 
ನೆರವನ್ನು ನೀಡಬಹುದು. ಮಗುವು ಕಲಯಲು 
ಕಷ್ಟಪಡುತ್ತಿರು ವಾಗ ಆ ಕಷ್ಟಗಳು ಯಾವ ಬಗೆಯವು 
ಎಂಬುದನ್ನು ನಿರ್ಧರಿಸಲು (ಅಥವಾ ಗುರುತಿಸಲು) ಮಗುವಿನ 
ಶಿಕ್ಷಕರು ಮಗುವನ್ನು ಒಂದು ವ್ಯವಸ್ಥಿತ ಕ್ರಮದಲ್ಲ (ಪರಿಶೀಲನಾ 
ಪಟ್ಟ - ks - ಬಳಪಿ) ಗಮಸನಿಸುತ್ತಿರಬೇಕಾಗುತ್ತದೆ. 
ಅಗತ್ಯವಿದ್ದರೆ ಪ್ರಮಾಣೀಕೃತ ಸಾಧನಗಳೊಂದಿಗೆ (ಅದಕ್ಕೆಂದೇ 
ವಿಶೇಷ ಶಿಕ್ಷಣ ತಜ್ಞರಿದ್ದರೆ ಅಥವಾ ತರಬೇತಿ ಪಡೆದ ಮಾನಸಿಕ 
ತಜ್ಞರಿದ್ದರೆ ಅವರ ಮೂಲಕ) ಪರಿಶೀಲನೆಯನ್ನೂ ಮಾಡಿಸಿ 
ಮಗುವಿಗೆ ಯಾವ ಕ್ಷೇತ್ರಗಕಲ್ಲ ತೊಂದರೆಗಳವೆ ಎಂಬುದನ್ನು 
ಮತ್ತು ಸಂಬಂಧಿಸಿದ ಉಪ-ಕೌಶಲಗಳನ್ನು. ತೊಂದರೆಗಳು 
ಯಾವ ಪ್ರಮಾಣದಲ್ತ್ಪವೆ ಎಂಬುದನ್ನೂ ಸಹ 
ನಿರ೯ಯುಸಬಹುದು. 


ಮಗುವಿನ ವೈಕಲ್ಯತೆಯನ್ನು ನಿರ್ಣಯುಸಿದ ವರದಿಯ ನಂತರ 
ಅದನ್ನು ಆಧರಿಸಿ ಮಗುವಿಗೆ ಕಲಅಕೆಯನ್ನು ಸರಾಗ 
ಮಾಡಿಕೊಡುವ ಬಹು-ಆಯಾಮಗಳ ಕಲಕಾ 
ವಿಧಾನವೊಂದನ್ನು ರೂಪಿಸಬಹುದು. ಈ ವರದಿಯು ಪರಿಹಾರ 
ಶಿಕ್ಷಣಕ್ಕೆ ಒಂದು ಆಧಾರವಾಗುವುದು ಮಾತ್ರವಲ್ಲ. ಆ ವಿಶಿಷ್ಟ 
ಮಗುವಿಗೆ ಅಗತ್ಯವಿರುವ ಕೌಶಲಗಳನ್ನು ರೂಪಿಸಲು ಮತ್ತು 
ಬೆಳೆಸಿಕೊಂಡು ಹೋಗಲು ಮಾಡಬೇಕಾದ ಚಟುವಟಕೆಗಳನ್ನು 
ಶಿಫಾರಸು ಮಾಡಬಹುದು. ಅಷ್ಟೇ ಅಲ್ಲ. ಬೋರ್ಡ್‌ ಪರೀಕ್ಷೆಗಳ 
ಸಲುವಾಗಿ ತರಗತಿಯಲ್ಲ ಮಾಡಬಹುದಾದ ಹೊಂದಾಣಿಕೆಗಳು 
ಮತ್ತು ವಿನಾಯುತಿಗಳನ್ನೂ ಸಹ ವರದಿಯು ನಮ್ಮ ಗಮನಕ್ಕೆ 
ತರುತ್ತದೆ. 


ತರಗತಿ ಮತ್ತು ಪರೀಕ್ಷಾ ಹೊಂದಾಣಿಕೆಗಳು 


ಡಿಸ್ಲೆಕ್ಷಿಯಾ ಮಕ್ಕಳ ಸಲುವಾಗಿ ತರಗತಿಯಲ್ಲ ವಿಶೇಷ 
ಹೊಂದಾಣಿಕೆ ಮಾಡುವುದರಿಂದ ಮಗುವು ಕಲಕೆಯ 
ಮೇಲೆಯೇ ಗಮನ ಕೊಡಲು ಅನುಕೂಲವಾಗುತ್ತದೆ, ಬದಲಗೆ 
ತಾನು ಇನ್ನೂ ಅಗತ್ಯ ಕೌಶಲಗಳನ್ನು ದಕ್ಕಿಸಿಕೊಂಡಿರದ ಉಪ- 
ಕೆಲಸಗಳ ಮೇಲೆ ಪ್ರಯತ್ನ ಹಾಕುವುದು ತಪ್ಪುತ್ತದೆ. 
ಉದಾಹರಣೆಗೆ, ಬರೆಯುವ ಯಾಂತ್ರಿಕ ಕ್ರಿಯೆಯಲ್ಲ ಕಷ್ಟವಿರುವ 
ಮಗುವು ತನ್ನ ಎಲ್ಲ ಸಮಯವನ್ನೂ ಕರಿಹಲಗೆ ಅಥವಾ 
ಪುಸ್ತಕದಿಂದ ನಕಲು ಮಾಡುವ, ನೋಟ್‌ ಬರೆದುಕೊಳ್ಳುವ 
ಕ್ರಿಯೆಯೊಳಗೇ ಕಳೆದುಬಡುತ್ತದೆ, ಬರೆದುಕೊಳ್ಳುತ್ತಿರುವುದನ್ನು 
ಅರ್ಥ ಮಾಡಿಕೊಳ್ಳಲು ಅದಕ್ಕೆ ಸಮಯವೇ ಇರುವುದಿಲ್ಲ. ಅದೇ 
ಮಗುವಿಗೆ ಒಂದು ಧ್ಧನಿಮುದ್ರಣ ಯಂತ್ರ ಅಥವಾ ನೋಟ್ಟನ 
ನಕಲು ಪ್ರತಿ ಬಳಸಲು ಅನುಮತಿ ಕೊಟ್ಟರೆ ಮಗುವು ತರಗತಿಯ 
ಪಾಠಗಳಲ್ಲ ಏನು ಹೇಳಕೊಡಲಾಗುತ್ತದೆಯೋ ಆ ಅಂಶಗಳನ್ನು 
ರಹಿಸುವ ಕ್ರಿಯೆಯಲ್ಲ ತನ್ನೆಲ್ಲ ಶ್ರಮ ಹಾಕಲು ಸಾಧ್ಯ ಆಗುತ್ತದೆ. 
ಅದೇ ರೀತಿ ಪೌಢಶಾಲೆಗಕಲ್ಲ ಪ್ರತೀ ಪರೀಕ್ಷಾ ಮಂಡಆಯೂ 


(ಬೋರ್ಡ್‌) ಡಿಸ್ಲೆಕ್ಷಿಯಾ ಇರುವ ಮಕ್ಕಳಗೆ ವಿವಿಧ ರೀತಿಯ 
ವಿನಾಲುತಿಗಳನ್ನು ನೀಡುತ್ತದೆ. ಕೆಲವು ಮಂಡಳಗಳಲ್ಲ ಅಂತಹ 
ಮಕ್ಕಳು ಗಣಿತ ಪರೀಕ್ಷೆ ಬರೆಯದೇ ಇದ್ದರೂ ನಡೆಯುತ್ತದೆ 
(ಮಕ್ಕಳಗೆ ಸಂಖ್ಯೆಗಳನ್ನು ಕಲಯಲು ಕಷ್ಟವಿದ್ದಾಗ). ಅಥವಾ 
ದ್ವಿತೀಯ ಭಾಷಾ ಪರೀಕ್ಷೆಬಂದಲೂ ವಿನಾಲುತಿ 
ನೀಡಲಾಗುತ್ತದೆ (ಮಗುವಿಗೆ ನಿಕ್ಲಿತವಾಗಿ ಭಾಷೆಯನ್ನು 
ಕಅಯಲು ಕಷ್ಟಗಳದ್ದಾಗ). ಈ ಮಕ್ಕಳಗೆ ಪರೀಕ್ಷೆಗಳಲ್ಪ 
ಎಲ್ಲರಿಗಿಂತ ಹೆಚ್ಚಿನ ಸಮಯ ನೀಡುವುದು, ಕ್ಯಾಲ್ಗುಲೇಟರ್‌ 
ಬಳಸಲು ಅನುಮತಿ ನೀಡುವುದು, ಬರೆಯಲು ಅಥವಾ ಓದಲು 
ಮತ್ತೊಬ್ಬರನ್ನು ಒದಗಿಸುವುದು ಹೀಗೆ ಇನ್ನೂ ಅನೇಕ 
ವಿನಾಲಯುತಿಗಳನ್ನು ನೀಡಲಾಗುತ್ತದೆ. ಇಂತಹ ಬೆಂಬಲ 
ವ್ಯವಸ್ಥೆಗಳು ಡಿಸ್ಟೆಕ್ತಿಯಾದ ತೊಂದರೆಗಳನ್ನು ನಿರ್ವಹಿಸುವ 
ಒತ್ತಡವನ್ನು ಇಳಸುತ್ತವೆ. ಆ ಮೂಲಕ ವಿದ್ಯಾರ್ಥಿಗೆ ಇತರ 
ಕ್ಷೇತ್ರಗಕ್ಲ ಉತ್ತಮ ಸಾಧನೆಯನ್ನು ತೋರಲು ಒಂದು 
ಪ್ರಚೋದಕ ಪರಿಸರವನ್ನು ಒದಗಿಸುತ್ತವೆ. 


ತರಗತಿ ಕೋಣಿಯ ಪ್ರಕ್ರಿಯೆಗಳು ಮತ್ತು ಸಂಗಡಿಗರಿಗೆ 
ಸೂಕ್ಷ್ಯತೆಯನ್ನು ಕಅಸುವುದು 


ಶಾಲೆಯೊಳಗಿನ ಬದುಕು ಕೇವಲ ಪರೀಕ್ಷೆಗಳು ಮತ್ತು ಶೈಕ್ಷಣಿಕ 
ಸಾಧನೆಗಳಗಷ್ಟೇ ಸೀಮಿತವಾದುದಲ್ಲ; ದಿನನಿತ್ಯದ 
ಚಟುವಟಕೆಗಳೂ ಸವಾಲೊಡ್ಡಬಹುದು. ಉದಾಹರಣೆಗೆ. 
ಶಾಲೆಯಲ್ಲ ಬೋಧನೆ ಮತ್ತು ಕಲಕೆಯ ಪ್ರಕ್ರಿಯೆಯಲ್ಲ 
ಗಟ್ಣಯಾಗಿ ಓದುವ ತರಗತಿಗಳು ಮಹತ್ವದ ಪಾತ್ರ ವಹಿಸುತ್ತವೆ. 
ಡಿಸೆಕ್ಷಿಯಾ ಇರುವ ಮಕ್ಕಳಲ್ಲ ಕೆಲವರಿಗೆ ಭಾಷಾಜ್ಞಾನವು 
ಉತ್ತಮವಾಗಿದ್ದರೂ ಓದಲು ಕಷ್ಟಪಡುತ್ತಿರುತ್ತಾರೆ, ಈ ಮಕ್ಕಳಿಗೆ 
ಗಟ್ಟಯಾಗಿ ಓದುವ ತರಗತಿಗಳು ದೊಡ್ಡ ಸವಾಲಾಗಬಹುದು. 
ಸ್ವಾಭಾವಿಕವಾಗಿಯೇ  ಡಿಸ್ಟೆಕ್ತಿಯಾ ಇರುವ ಮಗುವು ತನ್ನ 
ಸುತ್ತಲೂ ಕವಚವೊಂದನ್ನು ನಿರ್ಮಿಸಿಕೊಳ್ಳುತ್ತದೆ, ತರಗತಿಯ 
ಪ್ರಕ್ರಿಯೆಗಳಲ್ಲ ಆಸಕ್ತಿ ಕಳೆದುಕೊಳ್ಳುತ್ತದೆ ಮತ್ತು ಶಾಲೆಯನ್ನೂ 
ಜಡಬಹುದು. 


ಅಂತಹ ಸಸ್ನಿವೇಶದಲ್ಲ ಶಿಕ್ಷಕರು ಮೊದಲು ಮಾದರಿ ಹಿದನ್ನು 
ತೋರಿಸಿಕೊಟ್ಟ ನಂತರ ತಮ್ಮ ಬೋಧನೆಯಲ್ಲ 'ಪದಗುಚ್ಡಗಳ 
ಹದು" (phrasal reading) ಮತ್ತು 'ಜೋಡಿ ವ್ಯವಸ್ಥೆ” ಅಥವಾ 
'ಸಂಗಡಿಗನೊಂದಿಗೆ ಓದುವ ವ್ಯವಸ್ಥೆ" (buddy system)ಯನ್ನು 
ಅಳವಡಿಸಿಕೊಳ್ಳಬಹುದು. ಕಷ್ಟಪಡುತ್ತಿರುವ ಓದುಗನಿಗೆ ಶಿಕ್ಷಕರು 


ಕ್ರಿಯಾಪದಕ್ಕಿಂತ ಮೊದಲು ಬರುವ ಪದಗಳನ್ನು ಒಂದು ಇಡೀ 


ತುಣುಕನಂತೆ ಮತ್ತು ಅದೇ ರೀತಿ ಕ್ರಿಯಾಪದದ ನಂತರ ಬರುವ 
ಪದಗಳನ್ನು ಒಂದು ತುಣುಕಿನಂತೆ ಗುಂಪು ಮಾಡಲು 
ಹೇಳಬಹುದು, ಆಗ ಮಗುವು ಪ್ರತೀ ಪದವನ್ನೂ ಹಿದುತ್ತ 
ಹೋಗುವ ಬದಲು ಎರಡು ಅರ್ಥಪೂರ್ಣ ಪದಗುಚ್ಛಗಳ ನಡುವೆ 
ಸ್ವಲ್ಪ ನಿಲ್ಪಸಿ ಓದಬಹುದು. ಶಿಕ್ಷಕರು ಮೊದಲು ಮಾದರಿ ಓದನ್ನು 
ತೋರಿಸಿದ ನಂತರ ಗುಂಪು ಹಿದನ್ನು ನಡೆಸುವುದರಿಂದ 
ಮಕ್ಕಳಗೆ ಪಠ್ಯ ಮತ್ತು ಪಠ್ಯದೊಳಗಿನ ಹೊಸ ಪದಗಳು 
ಪರಿಚಯವಾಗುತ್ತವೆ. 'ಓದುವ ಸಂಗಡಿಗ'ನೊಬ್ಬ ಅಗತ್ಯವಿರುವ 


ಹಂದರವನ್ನು ಜಒದಗಿಸುತ್ತಾನೆ/ಕೆ.  ಪದಗುಚ್ಛಗಳ ಹದು 
ಪದಗಳನ್ನು ಗುಚ್ಛಗಳನ್ನಾಗಿಸಿ ಓದನ್ನು ಸುಲಭಗೊಳಸುತ್ತದೆ. 
ಹೀಗಾದಾಗ ಮಗುವಿಗೆ ತರಗತಿಯ  ಚಟುವಟಕೆಗಳಲ್ಲ 
ಭಾಗವಹಿಸಲು ಆತ್ಮವಿಶ್ವಾಸ ಹೆಚ್ಚುತ್ತದೆ. ಸಂಗಡಿಗರು ತಾನು 
ಹಿದಲು ಕಷ್ಟಪಡುವುದನ್ನು ನೋಡಿ ಅಪಹಾಸ್ಯ 
ಮಾಡಬಹುದೆಂಬ ಭಯ ಇಲ್ಲವಾಗುತ್ತದೆ. "'ಸಂಗಡಿಗನೊಂದಿಗೆ 
ಓದುವ ವ್ಯವಸ್ಥೆಯು' ಡಿಸ್ಲೆಕ್ಷಿಯಾ ಇರುವ ಮಗುವಿಗೊಂದೇ ಅಲ್ಲ 
ಎಲ್ಲಾ ಮಕ್ಕಳಗೂ ಸಹಾಯ ಮಾಡುತ್ತದೆ, ಪರಸ್ಪರ ಒಬ್ಬರು 
ಇನ್ನೊಬ್ಬರ ಕಾಕಜ ಮಾಡುತ್ತ ಜವಾಬ್ದಾರಿಯುತವಾಗಿ 
ವರ್ತಿಸಲು ಕಅಸುತ್ತದೆ. ಅದು ಸಾಧ್ಯವಾಗುವುದು ಸಂಗಡಿಗರಿಗೆ 
ಅವರ ಪಾಲಕರು ಮತ್ತು ಶಿಕ್ಷಕರು ಸೂಕ್ಷ್ಯತೆಯನ್ನು 
ಕಅಸಿದಾಗಲೇ.  ಡಿಸ್ಟೆಕ್ತಿಯಾವನ್ನು ಕುರಿತು ತಿಳುವಳಕೆ 
ಮೂಡಿಸುವುದು, ಅದರ ತೊಂದರೆಗಳ ಬಗೆಗೆ ತಿಆಸಿ- 
ಕೊಡುವುದು. ಅವರಿಗೂ ಸಮಾನ ಅವಕಾಶಗಳನ್ನು 
ನೀಡುವುದು. ಡಿಸ್ಟೆಕ್ಷಿಯಾ ಇರುವ ಮಕ್ಕಳ ಸಾಮರ್ಥ್ಯಗಳನ್ನು 
ಗುರುತಿಸುವುದು, ಈ ಮಕ್ಕಳಗೆ ಕಿರುಕುಳ ಕೊಡುವ ಮಕ್ಷಳನ್ನು 
ನಿಭಾಯುಸುವುದು ಇವೆಲ್ಲ ಆ ಹಾದಿಯಲ್ಲ ಇಡುವ ಹೆಜ್ಜೆಗಳು. 
ಹೀಗಾದಾಗ ಮಕ್ಕಳು ವೈಕಲ್ಯಗಳನ್ನು ಚೆನ್ನಾಗಿ ಅರ್ಥ 
ಮಾಡಿಕೊಳ್ಳಲು ಕಲಯುತ್ತಾರೆ ಮತ್ತು ಡಿಸ್ಟೆಕ್ಷಿಯಾ ಇರುವ 
ಮಕ್ಕಳು ಅವರ ಸಾಮರ್ಥ್ಯವನ್ನು ತಲುಪಲು ಸೂಕ್ತ ಬೆಂಬಲ 
ನೀಡುವ ಒಂದು ಸಾಮಾಜಕ ಜವಾಬ್ದಾರಿಯನ್ನು 
ತೆಗೆದುಕೊಂಡಂತಾಗುತ್ತದೆ. 


ಪ್ರತಿಭೆಗಳನ್ನು ಗುರುತಿಸುವುದು 


ಶಾಲೆಯ ವಾರ್ಷಿಕೋತ್ಸವವೆಂಬುದು ಶೈಕ್ಷಣಿಕ ಪ್ರಗತಿಯ 
ಪ್ರದರ್ಶನ ಮಾತ್ರವಲ್ಲ. ಒಂದು ಮಗುವಿನ ಹುದುಗಿರುವ 
ಪ್ರತಿಭೆಯನ್ನು ಪ್ರದರ್ಶಿಸಲು ಮತ್ತು ಗುರುತಿಸಲು ಅದೊಂದು 
ವೇದಿಕೆಯಾಗಿರುತ್ತದೆ. ಅದು ಮಗುವಿನಲ್ಲ ಆತ್ಕಗೌರವವನ್ನು 
ಬೆಳೆಸುತ್ತದೆ. ಬಹಳ ಸಲ ಡಿಸ್ಟೆಕ್ಷಿಯಾ ಇರುವ ಮಕ್ನಳಗೆ 
ಶೈಕ್ಷಣಿಕವಾಗಿ ಉತ್ತಮ ಸಾಧನೆ ತೋರಲು ಆಗುತ್ತಿರುವುದಿಲ್ಲ. 
ಅದು ಪಕ್ಷಪಾತ ಧೋರಣಿಗೆ ದಾರಿಯಾಗುತ್ತದೆ. ಪಠ್ಯೇತರ 
ಚಟುವಟಕೆಗಳಗೆ ಆಯ್ದೆ ಮಾಡುವಾಗ (ಉದಾಹರಣಿಗೆ 
ವಾರ್ಷಿಕೋತ್ಸವದ ಕಾರ್ಯಕ್ರಮಗಳಗೆ ಮಕ್ಕಳನ್ನು ಆಯ್ದೆ 
ಮಾಡಿಕೊಳ್ಳುವಾಗ) ಅವರ ಶೈಕ್ಷಣಿಕ ಸಾಧನೆಯನ್ನು 
ಅವಲಂಜಸಿ ಅಂತಹ ಮಕ್ಕಳನ್ನು ಬದಿಗೊತ್ತಲಾಗುತ್ತದೆ. 
ಡಿಸ್ಟೆಕ್ಷಿಯಾ ಇರುವ ಮಕ್ಕಕಲ್ಲ ಹುದುಗಿರುವ ಪ್ರತಿಭೆಯನ್ನು 
ಗುರುತಿಸಿ ಅದಕ್ಕೊಂದು ಅವಕಾಶ ಮಾಡಿಕೊಡುವುದು ಬಹಳ 
ಮುಖ್ಯ ಎನ್ನುವುದನ್ನು ಶಿಕ್ಷಕರು ಅರ್ಥ ಮಾಡಿಕೊಳ್ಳಬೇಕು. 
ಅವರ ಪ್ರತಿಭೆಯನ್ನು ಗುರುತಿಸಿದಾಗ ಅದು ಅವರಿಗೆ 
ಆತ್ಕವಿಶ್ವಾಸವನ್ನು ತಂದುಕೊಡುವುದು ಮಾತ್ರವಲ್ಲ ಶಾಲೆಯ 
ಚಟುವಟಕೆಗಳ ಬಗೆಗೂ ಆಸಕ್ತಿ ಹೆಚ್ಚಾಗುತ್ತದೆ. ಸಾಮರ್ಥ್ಯಗಳು 
ಉತ್ತಮ ಕಲಕೆಗೆ ದಾರಿ ಮಾಡಿಕೊಡುತ್ತವೆ ಮತ್ತು ಅವುಗಳಗೆ 
ಬೇಕಾದ ಅಗತ್ಯಗಳ೦ದ ಎದುರಾಗುವ ಸಮಸ್ಯೆಗಳನ್ನು 
ದಾಟಲೂ ಅವಕಾಶ ಮಾಡಿಕೊಡುತ್ತವೆ. 


ಆಟ 


ಆಟವು ಮಕ್ಕಳ ಸಮಾಜೋ- ಭಾವನಾತ್ಮಕ ಬೆಳವಣಿಗೆಗೆ 
ಬಹುಮುಖ್ಯವಾದ ದಾರಿಯಾಗಿದೆ. ಎಲ್ಲರನ್ನೂ ಒಳಗೊಂಡು 
ಆಡುವ ಪರಿಸರವಿದ್ದರೆ ಡಿಸ್ಟೆಕ್ಷಿಯಾ ಇರುವ ಮಗುವಿಗೆ 
ಸಮವಯಸ್ಥರೊಡನೆ  ಕಅಯುತ್ತ  ಕಾರ್ಯನಿರ್ವಹಣಿಯ 
ಕೌಶಲವನ್ನು ರೂಪಿಸಿಕೊಳ್ಳಲು ಒಂದು ಅವಕಾಶವನ್ನು 
ಕಲ್ತಸುತ್ತದೆ. ಆವೇಗವನ್ನು ನಿಯಂತ್ರಿಸಿಕೊಳ್ಳುವುದು. ಮುಕ್ತ 
ಆಲೋಚನೆ, ಸಂಘಟನಾ ಕೌಶಲ, ಎಲ್ಲ ಕ್ರಮದಲ್ಲ 
ಸಂಯೋಜಸುವುದು ಮತ್ತು ಪ್ರ-ನಿರ್ವಹಣಿಯಂತಹ ಬದುಕಿನ 
ಕೌಶಲಗಳನ್ನು ದಕ್ಕಿಸಿಕೊಳ್ಳಲು ಅದಕ್ಕಿಂತ ಉತ್ತಮವಾದ ಬೇರೆ 
ತಂತ್ರಗಳು ಇವೆಯೇ? 


ಅದರೊಂದಿಗೆ ಸಾಕ್ಷರತೆಯ ಅನೇಕ ಕೌಶಲಗಳನ್ನು 
ದಕ್ಕಿಸಿಕೊಳ್ಳಲು ಆಟವು ಎಲ್ಲರೂ ಒಪ್ಪಿಕೊಂಡ ಒಂದು 
ಪರ್ಯಾಯ ಹಾದಿಯಾಗಿದೆ. ಉದಾಹರಣಿಗೆ, ಭಾಷಾ 
ಬೆಳವಣಿಗೆಯು ಆಟದ ಮೂಲಕ ಸ್ವಾಭಾವಿಕವಾಗಿ 
ನಡೆಯುತ್ತಿರುತ್ತದೆ. ಹೊಸ ಪದಗಳನ್ನು ಆಅಸಲು ಮತ್ತು 
ಅವುಗಳನ್ನು ಬೇರೆ ಬೇರೆ ಸಂದರ್ಭಗಕಳಲ್ಲ ಬಳಸಲು. 
ಸಮರ್ಪಕವಾಗಿ ಅನ್ವಯಿಸಲು ಅದು ಅನೇಕ ಅವಕಾಶಗಳನ್ನು 
ಒದಗಿಸುತ್ತದೆ. ಅದಕ್ಕಿಂತ ಹೆಚ್ಚಾಗಿ ಹೆಚ್ಚು-ಕಡಿಮೆ. ದೊಡ್ಡದು- 
ಚಿಕ್ಸ್ನದು ಎಂಬ ಪರಿಕಲ್ಪನೆಗಳು ಆಟದ ಅವಿಭಾಜ್ಯ 
ಅಂಗಗಳಾಗಿವೆ. ಅನೇಕ ಆಟಗಳಲ್ಲ ಲೆಕ್ಕ ಮಾಡುವುದು. 
ಅಂಕಗಳನ್ನು ಎಣಿಸುವಂತಹ ಕೌಶಲಗಳನ್ನು ಬೇಡುತ್ತವೆ, ಆ 
ಮೂಲಕ ಸಂಖ್ಯಾಜ್ಞಾನದ ಕೌಶಲಗಳನ್ನು ಬೆಳೆಸಿಕೊಳ್ಳಲು 
ಅವಕಾಶ ಒದಗಿಸುತ್ತವೆ. ಈ ರೀತಿ ಆಟದಿಂದ ಸಿಗುವ ಪಠ್ಯೇತರ 
ವಾತಾವರಣವು ಡಿಸ್ಟೆಕ್ಷಿಯಾ ಇರುವ ಮಗುವಿನ ಬೆಳವಣಿಗೆಗೆ 
ಪೋಷಣೆಯನ್ನು ಒದಗಿಸುತ್ತದೆ. 


ಎಲ್ಲಂದ ಆರಂಭಸುವುದು? 


ಮೇಲೆ ಹೇಳದ ಎಲ್ಲಾ ಕ್ರಮಗಳೂ ಸಾಧ್ಯವಾಗಬೇಕೆಂದರೆ 
ಮಗುವಿನ ಬದುಕಿನಲ್ಲ ಮುಖ್ಯ ಪಾತ್ರವನ್ನು ವಹಿಸುವ ಶಿಕ್ಷಕರು 
ಮತ್ತು ಪಾಲಕರು ಮಗುವಿನ ನರವೈಜ್ಞಾನಿಕ ಸ್ಥಿತಿಯನ್ನು 
(neurological condition) ಅರಿತು ಅದನ್ನು ಒಪ್ಪಿಕೊಳ್ಳಲು 
ಸಿದ್ಧರಾಗಬೇಕು. ಆದ್ದರಿಂದ ಈ ನರವ್ಯೈಜ್ಞಾನಿಕ ಸ್ಥಿತಿಯ 
ಬೇರೆಬೇರೆ ಅಂಶಗಳನ್ನು ಕುರಿತು ಅರಿವು ಮೂಡಿಸಲು ಜಾಗ್ಯೃತಿ 
ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದು ಅತ್ಯವಶ್ಯ. ಈ 
ಸ್ಥಿತಿಯನ್ನು ಕುರಿತು ತಿಳುವಳಕೆ ಹೇಳಬಲ್ಲ ತಜ್ಞರ 
ಸಹಯೋಗದೊಂದಿಗೆ ಶಾಲೆಗಳು ಅಂತಹ ಕಾರ್ಯಕ್ರಮಗಳನ್ನು 
ಆಯೋಜಸಬಹುದು. ಈ ಕುರಿತು ಅರಿವು ಪಡೆದ ಪಾಲಕರು 
ಮತ್ತು ಶಿಕ್ಷಕರು ಡಿಸ್ಟೆಕ್ಟ್ಷಿಯಾ ಇರುವ ಮಕ್ಕಳ ಸಾಮರ್ಥ್ಯಗಳನ್ನು 
ಗುರುತಿಸಿ ಅವರ ದೌರ್ಬಲ್ಯಗಳನ್ನು ಅರ್ಥ ಮಾಡಿಕೊಂಡು 
ಅವರೊಂದಿಗೆ ಸಮರ್ಪಕವಾಗಿ ಸಂವಹನ ನಡೆಸಲು 
(ಒಡನಾಡಲು) ಶಕ್ತರಾಗುತ್ತಾರೆ. ಅವರು ಅಂತಹ ಮಕ್ಕಳ 


ಬೆಳವಣಿಗೆಯನ್ನು ಪೋಷಿಸುವಂತಹ ಒಂದು ಪರಿಸರವನ್ನು 
ನಿರ್ಮಿಸುವುದು ಮಾತ್ರವಲ್ಲ. ಆ ಮಕ್ಕಕ ಬೆಳವಣಿಗೆಗೆ 


ಸಹಾಯವಾಗುವಂತಹ ಕಾರ್ಯಕ್ರಮಗಳನ್ನು ರೂಪಿಸಲು 
ಅವರೇ ಸಕ್ರಿಯವಾಗಿ ಮೊದಲ ಹೆಜ್ಜೆಗಳನ್ನಿಡುವಂತಾಗುತ್ತದೆ. 
ಅವರೆಲ್ಲ ಒಬ್ಬಾಗಿ 


(ಪಾಲಕರು, ಶಿಕ್ಷಕರು ಮತ್ತು ಶಾಲೆ) 


ಡಿಸೆಕ್ಷಿಯಾ ಇರುವ ಮಕ್ಷಳನ್ನು ಒಪ್ಪಿಕೊಳ್ಳುತ್ತಾರೆ. ಅವರು ಹೆಚ್ಚು 
ಕ್ರಿಯಾಶೀಲರಾಗುವಂತೆ, ಸಂತೋಷದಿಂದ ಇರುವಂತೆ 
ಮಾಡಲು ಅವರಿಗೆ ಅಗತ್ಯವಿರುವ ಸಮಾಜೋ-ಭಛಾವನಾತ್ಕಕ 
ಅಟ್ಟಣಿಗೆಯನ್ನು ಒದಗಿಸುವ ಮೂಲಕ ಅವರನ್ನು ಸಶಕ್ತರನ್ನಾಗಿ 
ಮಾಡುತ್ತಾರೆ ಮತ್ತು ಅವರನ್ನು ಮೇಅನ ಹಂತಕ್ಕೆ ಒಯ್ಯುತ್ತಾರೆ. 


ಮಾಲಾ. ಆರ್‌. ನಟರಾಜನ್‌ ಇವರು ಡಿಸ್ಟೆಕ್ಷಿಯಾ ಇರುವ ಮಕ್ಕಳಗೆ ಕಅಸಲು ವಿಶೇಷ ತರಬೇತಿ ಪಡೆದ ಶಿಕ್ಷಕಿಯಾಗಿದ್ದಾರೆ. ಪ್ರಸ್ತುತ 
ಮದ್ರಾಸಿನ ಡಿಸ್ಟೆಕ್ಷಿಯಾ ಅಸೋಸಿಯೇಶನ್‌ ನಲ್ಲ ಕೆಲಸ ಮಾಡುತ್ತಿದ್ದಾರೆ. ಮಾಹಿತಿ ತಂತ್ರಜ್ಞಾನದ ಕಾರ್ಪೊರೇಟ್‌ ವಿಭಾಗದಲ್ಲ ಅವರು 
ಕೆಲಸ ಮಾಡಿದ್ದಾರೆ ಮತ್ತು ಬೋಧನೆಯಲ್ಲ ತೀವ್ರ ಆಸಕ್ತಿಯಿರುವ ಇವರು ಈ ಯೋಜನೆಗಳಗೆ ಪ್ರಾಯೋಗಿಕ ಒಳನೋಟಗಳನ್ನು 
ನೀಡಿದ್ದಾರೆ. ಅವರನ್ನು mala.m@mdachennai.com %-ಮೇಲ್‌ ನಲ್ಲ ಸಂಪರ್ಕಿಸಬಹುದು. 


ಅನುವಾದ: ಪ್ರಜ್ಞಾ ಎಲ್‌.ಎಸ್‌. | ಪರಿಶೀಲನೆ: ನಾಗಮಣಿ ಎಸ್‌. ಎನ್‌. 


ಆತಂಕವನ್ನು ಅನುಭವಿಸುತ್ತಾರೆ. 


ಒತ್ತಡ ಮತ್ತು ಆತಂಕವು ಬದಲಾವಣೆಗಳು ಮತ್ತು ಕಷ್ಟಗಳಗೆ ನೀಡುವ ಸಾಮಾನ್ಯ 
ಪ್ರತಿಕ್ರಿಯೆಗಳಾಗಿವೆ, ಇದು ಬಾಲ್ಯದಿಂದಲೂ ಸಹ ಪ್ರತಿಯೊಬ್ಬರ ಜೀವನದ ಭಾಗವಾಗಿದೆ. 
ಒತ್ತಡ ಮತ್ತು ಆತಂಕವು ಖಯಣಾತೃಕ ಸಂದರ್ಭಗಳಲ್ಲ ಉಂಬಾಗುವ ಭಯಾನಕ 
ಭಾವನೆಗಳು ಎಂದು ನಾವು ಆಗಾಧೆ ನಂಬುತ್ತೇವೆ. ಆದಾಗ್ಯೂ, ಸಂತೋಷದ ಸಂದರ್ಭಗಳ 
(ಶಾಲಾ ಘಟನೆಗಳು, ರಜೆಗಳು ಅಥವಾ ಸಾಮಾಜಕ ಹವ್ಯಾಸಗಳಂತಹ) ನಿರೀಕ್ಷೆಯು 
ಕೆಲವೊಮ್ಮೆ ಒತ್ತಡವನ್ನು ಉಂಟುಮಾಡಬಹುದು. ಏನನ್ನಾದರೂ ನಿರೀಕ್ಷಿಸುವ ಸಂದರ್ಭ 
ಬಂದಾಗ, ಮಾರ್ಪಡಿಸಬೇಕಾದ ಅಥವಾ ರಕ್ಷಿಸಬೇಕಾದಾಗ, ಮಕ್ಕಳು ಒತ್ತಡ ಮತ್ತು 
ಅವರಿಗೆ ಮುಖ್ಯವಾದ ವಿಷಯವು ಅಪಾಯಕ್ಕೆ 
ಸಿಲುಕಿದಾಗ, ಅವರು ಆತಂಕಕ್ಕೊಕಗಾಗುತ್ತಾರೆ. ನನ್ನ ಅನೇಕ ವಿದ್ಯಾರ್ಥಿಗಳು ತರಗತಿಯ 
ಮುಂದೆ ಅಥವಾ ಬೆಳಗ್ಗಿನ ಶಾಲಾ ಸಭೆಯಲ್ಲ ಮಾತನಾಡಬೇಕಾದಾಗ ಒತ್ತಡ ಮತ್ತು 
ಆತಂಕಕ್ಕೆ ಒಳಗಾಗುತ್ತಾರೆ. ಈ ಆತಂಕವನ್ನು ಹೋಗಲಾಡಿಸಲು, ನಾನು ಅವರನ್ನು ವಿವಿಧ 
ಒತ್ತಡ-ನಿವಾರಕ ಚಟುವಟಕೆಗಳಲ್ಲ (stress-relieving activities) ತೊಡಗಿಪಿದೆ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಏಪ್ರಿಲ್‌ 2023 


81 


